ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ತುಮಕೂರು ವಿಶ್ವನಿದ್ಯಾನಿಲಯವನ್ನು ಬೇರೆ ಕಡೆಗೆ ಸಳಾಂತರಿಸುವ ಬಗ್ಗೆ 
ಶ್ರೀ ಕಾಂತ್‌ರಾಜ್‌ (ಬಿ.ಎಂ.ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 
29 (60) ಮಾನ್ಯ ಉಪ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ತುಮಕೂರು ವಿಶ್ವವಿದ್ಯಾನಿಲಯವನ್ನು ಬೇರೆಡೆಗೆ ಸ್ಥಳಾಂತರಿಸಲು ಸರ್ಕಾರ ಇಲ್ಲಿಯ ತನಕ 
ಕೈಗೊಂಡಿರುವ ಕಾರ್ಯಕ್ರಮಗಳೇನು; (ವಿವರ ನೀಡುವುದು) 


(ಆ) ವಿಶ್ವವಿದ್ಯಾನಿಲಯಕ್ಕೆ ಕ್ಯಾಂಪಸ್‌ ನಿರ್ಮಾಣ ಮಾಡಲು ಎಲ್ಲಿ ಎಷ್ಟು ಸ್ಥಳವನ್ನು ಗುರುತಿಸಲಾಗಿದೆ; 
(ವಿವರ ನೀಡುವುದು) 


(ಇ) ರಾಜ್ಯ ಸರ್ಕಾರ ತಾಂತ್ರಿಕ ಶಿಕ್ಷಣ ಸೇರಿದಂತೆ ನವೀನ ರೀತಿಯ ಎನ್ನೋವೇಟಿವ್‌ 
ವಿಶ್ವವಿದ್ಯನಿಲಯವನ್ನು ಸ್ಥಾಪಿಸಲು ಯು.ಜಿ.ಸಿ. ಯಿಂದ ಅನುದಾನವನ್ನು ಪಡೆಯಲು ಕೇಂದ್ರ 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆಯೇ; ಸಲ್ಲಿಸಿದ್ದಲ್ಲಿ ಯಾವಾಗ ಸಲ್ಲಿಸಲಾಗಿದೆ; ಎಷ್ಟು ಅನುದಾನವನ್ನು 
ಕೋರಲಾಗಿದೆ; (ವಿವರ ನೀಡುವುದು) 


(ಈ) ತುಮಕೂರು ನಗರ ಸ್ಮಾರ್ಟ್‌ ಸಿಟೆ ಅನುದಾನವನ್ನು ಬಳಸಿಕೊಂಡಂತೆ ಸರ್ಕಾರದ ಮತ್ತು ಯು.ಜಿ.ಸಿ. 
ಅನುದಾನವನ್ನು ಬಳಸಿಕೊಂಡು ಹೈಟೆಕ್‌ ವಿಶ್ವವಿದ್ಯಾನಿಲಯ ನಿರ್ಮಾಣ ಮಾಡಲು ಸರ್ಕಾರ ಕ್ರಮ 
ತೆಗೆದುಕೊಳ್ಳುವುದೇ? 


